ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಜೀಷ್ಠತಾ ಪಟ್ಟೆ ಪ್ರಕಟಿಸಿ ಮುಂಬಡ್ತಿ ನೀಡುವ ಕುರಿತು 
ಶ್ರೀ ಪ್ರಾಣೇಶ್‌ ಎಂ.ಕೆ (ಸ್ಠಳೀಯ ಸಂಸ್ಥೆಗಳ ಕೇತು - 


984 (1030) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ದ್ವಿತೀಯ ದರ್ಜೆ ಸಹಾಯಕರ ವೃಂದದಿಂದ ಪ್ರಥಮ ದರ್ಜಿ ಸಹಾಯಕರ ವೃಂದಕ್ಕೆ ಮುದ್ರಣ, 
ಲೇಖನ ಸಾಮಗಿ ಇಲಾಖೆಯಲ್ಲಿ ಕಳೆದ 10 ವರ್ಷಗಳಿಂದ ಜೇಷ್ಠತಾ ಪಟ್ಟಿ ತಯಾರಿಸಲಾಗಿದೆಯೇ; 
ಜೀಷ್ಠತಾ ಪಟ್ಟೆ ತಯಾರಿಸಿದ್ದಲ್ಲಿ ಸಂಪೂರ್ಣ ವಿವರಗಳ ಮಾಹಿತಿ ನೀಡುವುದು; 


(ಆ) ಸದರಿ ಇಲಾಖೆಯಲ್ಲಿ ಪ್ರಸ್ತುತ ಇರುವ ಗ್ರೂಪ್‌ ಎ.ಬಿ.ಸಿ.ಡಿ ಹುದ್ದೆಗಳ ಮತ್ತು ಖಾಲಿ ಇರುವ ಹುದ್ದೆಗಳ 
ವಿವರಗಳ (ಜಿಲ್ಲಾವಾರು) ಮಾಹಿತಿ ನೀಡುವುದು; 


(ಇ) ಸದರಿ ಇಲಾಖೆಯಲ್ಲಿ ಗ್ರೂಪ್‌ ಎ.ಬಿ.ಸಿ.ಡಿ ಹುದ್ದೆಗಳಿಗೆ ಕಳೆದ 10 ವರ್ಷಗಳಿಂದ ಮುಂಬಡಿ 
ನೀಡಲಾಗಿದೆಯೇ; ಮುಂಬಡಿ ನೀಡಿದ್ದಲ್ಲಿ ಯಾವ ಯಾವ ಹುದ್ದೆಗಳಿಗೆ ನೀಡಲಾಗಿದೆ; (ಸಂಪೂರ್ಣ 
ವಿವರಗಳ ಮಾಹಿತಿ ನೀಡುವುದು) 


(ಈ) ಇಲಾಖೆಗಳಲ್ಲಿ ಗ್ರೂಪ್‌ "ಸಿ" ಹುದ್ದೆಗಳಲ್ಲಿ ಮುಂಬಡ್ತಿ ನೀಡಲು ಇರುವ ತೊಂದರೆಗಳೇನು ಹಾಗೂ 
ಗ್ರೂಪ್‌ "ಎ.ಬಿ.ಸಿ." ನೌಕರರ ಜೀಷ್ಠತಾ ಪಟ್ಟೆಯನ್ನು ಪ್ರತಿ ವರ್ಷ ಪ್ರಕಟೆಸಲಾಗಿದೆಯೇ ; ವರ್ಷವಾರು 
ಸಂಪೂರ್ಣ ವಿವರ ನೀಡುವುದು ; ಸದರಿ ಜೀಷ್ಠತಾ ಪಟ್ಟಿಯನ್ನು ಪ್ರಕಟೆಸಲು ವಿಳಂಬ 
ಮಾಡುತ್ತಿರುವುದಕ್ಕೆ ಕಾರಣಗಳೇನು; 


(ಉ) ಅಂತರ್ಜಾಲದಲ್ಲಿ ಜೀಷ್ಠತಾ ಪಟ್ಟೆಯನ್ನು ಪ್ರಕಟಿಸಲು ಸರ್ಕಾರಕ್ಕಿರುವ ಅಡಚಣೆಗಳೇಮು ? 


